ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತ್ತಿಲ್ಲದ ಪ್ರಶ್ನೆ : 1354 

ಸದಸ್ಯರ ಹೆಸರು - ಶ್ರೀ ಬಿ.ಎಂ.ಎಲ್‌. ಕಾಂತ್‌ ರಾಜ್‌ 
(ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) 

ಉತ್ತರಿಸುವ ಸಚಿವರು : ಮಾನ್ಯ ತೋಟಗಾರಿಕೆ ಮತ್ತು ಯೋಜನೆ, 
ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ 
ಸಚಿವರು 

ಉತ್ತರಿಸುವ ದಿನಾಂಕ : 24.12.2021 

|ಕ್ರ.ಸಂ. ಪ್ರಶ್ನೆ ಉತ್ತರ 


ಅ) ತೋಟಗಾರಿಕೆ ಇಲಾಖೆಯನ್ನು ಯಾವಾಗತೋಟಗಾರಿಕೆ ಇಲಾಖೆಯು 1965 ರಿಂದ ಸ್ವತಂತ್ರ 
ಸ್ಥಾಪನೆ ಮಾಡಲಾಯಿತು; ಇದರ[ಇಲಾಖೆಯಾಗಿ ಪ್ರತ್ಯೇಕವಾಗಿ ಕಾರ್ಯ ನಿರ್ವಹಿಸುತ್ತಿದೆ, 
ದ್ಯೇಯೋದ್ದೇಶಗಳೇನು; ಇದರ ವ್ಯಾಪ್ತಿಯಲ್ಲಿ|ಇಲಾಖೆಯ ಧ್ಯೇಯೋದ್ದೇಶಗಳು ಈ ಕೆಳಕಂಡಂತಿವೆ; 
ಬರುವ ನಿಗಮ, ಮಂಡಳಿ, ಇತರೆ ಅಂಗ) ತೋಟಗಾರಿಕೆ ಬೆಳೆಗಳ ಉತ್ಪಾದನೆಯಲ್ಲಿ ಹೆಚ್ಚಳ 
ಸಂಸ್ಥೆಗಳಾವುವು; (ವಿವರವಾದ ಮಾಹಿತಿ ಸಾಧಿಸುವುದು. 
ನೀಡುವುದು) « ತೋಟಗಾರಿಕೆ ಸಂಶೋಧನೆಗೆ ಪ್ರೋತ್ಸಾಹ, ಆಧುನಿಕ 
ತಂತ್ರಜ್ಞಾನಗಳನ್ನು ವಿಸ್ತರಿಸುವುದರೊಂದಿಗೆ ನಿರ್ಧಿಷ್ಟ 
ಪ್ರದೇಶಗಳಿಗೆ ಯೋಜನೆಗಳನ್ನು ರೂಪಿಸಿ ಕಾರ್ಯಗತ 
ಅನುಷ್ಠಾನಗೊಳಿಸುವುದು. eS 
*« ಕೊಯ್ಲೋತ್ತರ ನಂತರದ ನಿರ್ವಹಣೆ ಮತ್ತು 
ಮಾರುಕಟ್ಟೆ ಸಂಪರ್ಕ ಸುಧಾರಣೆ. 
*. ಸಂಸ್ಕರಣೆ ಹಾಗೂ ರಫ್ಲಿನ ಬಗ್ಗೆ ತಾಂತ್ರಿಕ ಮಾಹಿತಿ 
ಒದಗಿಸುವುದು. 
* ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ಪರಿಸರ 
ಸುಧಾರಣೆ ಪ್ರೋತ್ಸಾಹಿಸುವುದು. 
* ೬ ಣಾ . ಉತ್ಪನ್ನುಗಟೆಪ್ರಮಾಣೀಕರಣಕ್ಕೆ ನೆರವಾಗುವುದು. 
ತೋಟಗಾರಿಕೆ " ಬೆಳೆಗಳ ಪ್ರದೇಶ' ವಿಸ್ತರಣೆ 
ಕೈಗೊಳ್ಳುವುದು. NE 
| pr |. ಠೃತರಿಗೆ ಅಗತ್ಯವಿರುವ ಸಸಿ] ಕಸಿ.!ಗಿಡಗಳನು 
WI ¥ ' ತಯಾರಿಸಿ ವಿತರಿಸಲಾಗುವುದು. | | 


ಜಾರ 


8 ಲಬ ಉಲ್ಯೂನ್ಲಿಯುಡ ಬದುಃತ " ನಿಗಿಮ| ಇ 
ಮಂಡಳಿಗಳ ವಿವರ ಈ ಕೆಳಕಂಡಂತಿದೆ; J 
* ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧ ಮತ್ತು! 
ಮಾರುಕಟ್ಟೆ ನಿಗಮ ನಿಯಮಿತ ಬೆಂಗಳೂರು, 
*e ಕರ್ನಾಟಕ ರಾಜ್ಯ ಸಾಂಬಾರು ಅಭಿವೃದಿ ಮಂಡಲಳ್ಳಿ 
ಹುಬ್ಬಳ್ಳಿ. 
* ಕರ್ನಾಟಕ ದ್ರಾಕ್ಷಾ ರಸ ಮಂಡಳಿ, ಬೆಂಗಳೂರು, 1! 
* ಕರ್ನಾಟಕ ರಾಜ್ಯೆ ಸಹಕಾರ ತೋಟಗಾನಿಕಾ ಮಾರಾಟ 
ಮಹಾಮಂಡಳ (ನಿ), ಬೆಂಗಳೂರ, 
*° ಕರ್ನಾಟಕ ರಾಜ್ಯ ಲಿಂಚಿ ಅಭಿವೃದ್ಧಿ ಮಂಡಳ್ಳಿ 
ವಿಜಯಪುರ, 
© ತೋಟಗಾರಿಕೆ ಇಲಾಖೆಯ ಇತರೆ ಆಂಗ ಸಂಸ್ಥೆಗಳ 
ಐವರ ಈ ಕೆಳಕಂಡಂತಿದೆ: 
*e ಕರ್ನಾಟಕ ರಾಜ್ಯ ತೋಟಗಾರಿಕೆ ಮಿಷನ್‌ ಏಜೆನ್ಸಿ 
(ರಿ), ಬೆಂಗಳೂರು, 
* ಕರ್ನಾಟಕ ರಾಜ್ಯ ತೋಟಗಾರಿಕೆ ಅಭಿವೃದ್ಧಿ ಏಜೆನ್ಸಿ, 
ಬೆಂಗಳೂರು 
«e ಕರ್ನಾಟಕ ರಾಜ್ಯ ತೋಟಗಾರಿಕ ಉತ್ಕೃಷ್ಟ ಏಜೆನ್ಸಿ 
* ಸುವರ್ಣ ಕರ್ನಾಟಕ ಉದ್ಯಾನವನಗಳ ಪ್ರತಿಷ್ಠಾನ 
ಆ) ಕಳೆದ 5 ವರ್ಷಗಳಿಂದ ತೋಟಗಾರಿಕೆ ಇಲಾಖೆಕಳಿದ 5 ವರ್ಷಗಳಿಂದ, ತೋಟಗಾರಿಕೆ ಇಲಾಖೆ ಹಾಗೂ ಇದರ 
(ಹಾಗೂ ಇದರ ವ್ಯಾಪ್ತಿಯಲ್ಲಿ ಬರುವ ನಿಗಮ, ವ್ಯಾಪ್ತಿಯಲ್ಲಿ ಬರುವ ನಿಗಮ ಮಂಡಳಿಗಳಿಗೆ ರಾಷ್ಟ್ರೀಯ 
[ಯಂಡಳಿ, ಇತರೆ ಅಂಗ ಸಂಸ್ಥೆಗಳಿಗೆ ಕೇಂದ್ರ ತೋಟಗಾರಿಕೆ ಮಿಷನ್‌ ಯೋಜನೆಯಡಿ ಕೇಂದ್ರ ಸರ್ಕಾರ | 
ಸರ್ಣಾರ ರಾಜ್ಯ ಸರ್ಕಾರ ಹಾಗೂ ಇತರೆ!ರಾಜ್ಯ ಸರ್ಕಾರ ಹಾಗೂ ಇತರೆ ಕಡೆಗಳಿಂದ ಬಂದಿರುವ 
ಕಡೆಗಳಿದ ಎಷ್ಟು ಹಣ ಬಂದಿದೆೆಅನುದಾನದ ವಿವರ, ವೆಚ್ಚ ಹಾಗೂ ಉಳಿದಿರುವ ಅನುದಾನ 
ಖರ್ಚಾಗಿರುವ ಹಣವೆಷ್ಟು; ಉಳಿದಿರುವವಿವರವನ್ನು ಅನುಬಂಧ-1ರಲ್ಲಿ ನೀಡಲಾಗಿದೆ. 
ಹಣವೆಷ್ಟು; (ವರ್ಷಾವಾರು ವಿವರವಾದ 
ಮಾಹಿತಿ ನೀಡುವುದು) 


ಕಳೆದ 5 ವರ್ಷಗಳಲ್ಲಿ ತೋಟಗಾರಿಕೆ ಇಲಾಖೆ!ಕಲೆದ 5 ವರ್ಷಗಳಲ್ಲಿ ತೋಟಗಾರಿಕೆ ಇಲಾಖೆ ವ್ಯಾಪ್ತಿಯಲ್ಲಿ 
ವ್ಯಾಪ್ತಿಯಲ್ಲಿ ಜಾರಿಗೂ ಲ್ಲಿಲುವುಜಾರಿಯಲ್ಲಟನ ಯೋಜನೆಗಳ ವಿವರವನ್ನು ಅನುಬಂಧ:- 


ಯೋಜನೆಗಳಾಲುವು; ಈ ಯೋಜನೆಗಳ ಅಡಿ[2ರಲ್ಲಿ ಒದಗಿಸಿದೆ. 


ಯಾವ ಯಾವ ಸಂಪ ಸಂಸ್ಥೆಗಳನು 
ಇಸಾ" ಹಂ ಸಂಸ್ನಿಗಳನ ಸ ಹ ಸಾಲಿನಲ್ಲಿ ಆದೇಶ ಸಂಖ್ಯೆ: 


DRB2/SOR/289/ 2018-19 ರಲ್ಲಿ ಆರ 
ತೋಟಗಾರಿಕೆ ಉತ್ಕೃಷ್ಟ ಕೇಂದ್ರಗಳನ್ನೊಳಗೊಂಡಂತೆ 


ನೋಂದಣಿ  ಮಾಡಿಕೊಳ್ಳಲಾಗಿದ:; ಮತ್ತು 
ಇವುಗಳ ಮೂಲಕ ಯಾವ ಯಾವ 
ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗಿದೆ; 
(ವಿವರವಾದ ಮಾಹಿತಿ ನೀಡುವುದು) 


(ದಾಳಿಂಬೆ ಉತ್ಕೃಷ್ಟ ಕೇಂದ್ರ ಬಾಗಲಕೋಟೆ, ತರಕಾರಿ 
ಉತ್ಕೃಷ್ಟ ಕೇಂದ್ರ. ಧಾರವಾಡ್ಯ--ಮಾವು ಉತ್ಕೃಷ್‌ಟ 
ಕೇಂದ್ರ ಕೋಲಾರ, ನಿಖರ ಚೀಸಾಯ ಮತ್ತು ತರಬೇತಿ 
ಉತ್ಕೃಷ್ಟ ಕೇಂದ್ರ ಮಂಡ್ಯ, ಸಂರಕ್ಷಿತ ಬೇಸಾಯ ಉತ್ಕೃಷ, 
ಕೇಂದ್ರ ಹಾಸನ, ಪುಷ್ಟಗಾರಿಕೆ ಉತ್ಕೃಷ್ಟ 
ಕೇಂದ್ರ ಶಿವಮೊಗ್ಗ) ಕರ್ನಾಟಕ ಸಂಘಗಳ ನೊಂದಣಿ ಕಾಯಿದೆ 
1960 (1960ನೆಯ ಇಸವಿ 17 ಕ್ರಮಾಂಕದ ಕರ್ನಾಟ 
ಅಧಿನಿಯಮ) ಮೇರೆಗೆ AGENCY FOR STATE 
HORTICULTURE CENTERS OF 
EXCELLENCE ಅನ್ನು ನೋಂದಾಯಿಸಲಾಗಿದೆ. 


ಸದರಿ ಸಂಘಕ್ಕೆ ಯಾವುದೇ ಅನುದಾನ ಬಿಡುಗಡೆಯಾಗದ 


ಕಾರಣ ಯಾವುದೇ ಕಾಮಗಾರಿಗಳನು 
ಅನುಷ್ಲಾನಗೊಳಿಸಲಾಗಿರುವುದಿಲ್ಲ. 


ಈ) ಧೃತ ಉತ್ಪಾದಕ ಸಂಘ (FPO) ಎಂದರೇನುಸರೈತರಿಗೆ ಅಗತ್ಯವಿರುವ ವಿವಿಧ ಸಹಾಯ, ಸಾಲಧ್ಯ ಹಾಗು 
ಸದರಿ ಇಲಾಖೆಯಡಿ ಎಷ್ಟು ಉತ್ಪಾದಕಸಹಕಾರಗಳನ್ನು ಒದಗಿಸಲು ಪ್ರಾಥಮಿಕ ರೈತ 
ಸಂಘಗಳನ್ನು ನೋಂದಣಿ ಮಾಡಲಾಗಿದೆ ಕಳೆದ|ಉತ್ಪಾದಕರನ್ನು ಸಂಘಟಿಸಿ 300 ರಿಂದ 1000 ಸದಸ್ಯರನ್ನು 
ಮೂರು ವರ್ಷಗಳಲ್ಲಿ ಈ ಸಂಘಗಳಿಗೆಓಳಗೊಂಡಂತೆ ರಚಿಸಲಾಗುವ ಸಂಸ್ಥೆಗೆ ರೈತ ಉತ್ಪಾದಕರ 
| - 1ನೀಡಿರುವ ಅನುದಾನವೆಷ್ಟು; (ವಿವರವಾದಸಂಸ್ಥೆ(FP೦) ಎನ್ನಲಾಗುತ್ತದೆ, 

-ನಾಜಿತಿ ನೀಡುವುದು) ನೊಂದಣಿ ಮಾಡಲು ಇರುವ ಮಾನದಂಡಗಳು: 


ಗ, 1. ಆಯ್ಕೆ ಮಾಡಲಾದ ಪ್ರದೇಶವು ಗರಿಷ್ಟ 10 ರಂದ 
NE 12 ಗ್ರಾಮಗಳಿಂದ ಸದಸ್ಯರಾಗಲ್ಲು. ಇಚ್ಛವುಳ್ಳ 
ರ್‌ ಕನಿಷ್ಟ 300 ರೈತರನ್ನು ಪ್ರಾರಂಭದಲ್ಲಿಯೇ 
ಹೊಂದಿರಬೇಕು, 


ಪಾವತಿಸಬೇಕು, 
ಪ್ರ ಆಯ್ಕೆ ಮಾಡಲಾದ ಪ್ರದೇಶ FPO ವ್ಯವಹಾ 


ನಡೆಸಲು ಸೂಕ್ತವಾಗಿರಬೇಕು ಹಾಗೂ 
ತೋಟಗಾಠಿಕೆ ಬೆಳೆಗಳನ್ನು ಹೊಂದಿರಬೇಕ್ಕು, 


ಬದ್ಧರಾಗಿರಬೇಕು, 


5. ಕಂಪನಿಯ ಕಾಯ್ದೆ 2013 ರನ್ವಯ 


ಏಧಿಸಲಾಗುವ ಐಲ್ಲಾ ನಿಯಮಗಳನ್ನು 
ಪಾಲಿಸಬೇಕು, 


ತೋಟಗಾರಿಕೆ ಇಲಾಖೆಯಡಿ ಪ್ರಸ್ತುತ ಒಟ್ಟು 113 


FPOಗಳನ್ನು ನೊಂದಣಿ ಮಾಡಲಾಗಿದೆ. 
ಕಳೆದ 3 ವರ್ಷಗಳಲ್ಲಿ ಈ್ರ ಸಂಘಗಳಿಗೆ ಒಟ್ಟು 


ರೂ.598.47 ಲಕ್ಷಗಳಷ್ಟು ಅನುದಾನ ನೀಡಲಾಗಿದೆ, 
ವಿವರ ಕೆಳಕಂಡಂತಿದೆ. 


2021-22 
ಓಟ್ಟು 598.474 


2. ಸದಸ್ಯ ರೈತರು ರೂ.1,00೦/- ಷೇರುಧನ' 


ಉ) 


ರೈತ ಉತ್ಪಾದಕ ಸಂಘಗಳಿವೆ: ಅವು ಯಾವುವು;ವ್ಯಾಪ್ತಿಯಲ್ಲಿ ಒಟ್ಟು 5 ರೈತ ಉತ್ಪಾದಕರ ಸಂಸ್ಥೆಗಳನ್ನು 
ಯಾವಾಗ ನೋಂದಣಿ ಮಾಡಲಾಗಿದೆ|ಕಂಪನಿ ಕಾಯ್ದೆ 2013೮ ಮಾನದಂಡನೆ ಗಳನ್ನ್ವಯ 
ಸಎಲಬಣಿ ಮಾಡಲು i ವಿವರ ಕೆಳಕಂಡಂತಿದೆ. 


ಮಾನದಂಡಗಳೇನು; ಈಗಾಗಲೇ ಎಷ್ಟುಕ್ಗಕ. ನೊಂದಣಿ [ಅನುದಾನ 
(ರೂ. ಲಕ್ಷಗಳಲ್ಲಿ) 


ಅನುದಾನವನ್ನು ಈ ಸಂಘಗಳಿಗೆ ನೀಡಲಾಗಿದೆ? 
| 14-03-2016 
(ವಿವರವಾದ ತಾಲ್ಲೂಕುವಾರು ಮಾಹಿತಿ PE 40.59 
ನೀಡುವುದು? ಹೇಮಾವತಿ HFPCL]| 24-05-2016 
— 40.56 


10-06-2016 


¥ ತುಮಕೂರು [ಹೆಬ್ಬೂರು HFPCL | 13-10-2017 


ದಾ ಗೋಡಿಕಿರೆ HPC. | 17-07-2017 


*" HFPOL: ತೋಟಗಾರಿಕೆ ರೈತ ಉತ್ಪಾದಕರ ಕಂಪನಿ 


| | | ಲಿಮಿಟಿಡ್‌. 


HORT! 580 HGM 2021 


«i 


p 


ತೋಟಗಾರಿಕೆ ಹಾಗೂ ಯೋ 
ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯೆಕ ಸಚಿವರು 


mi Ae ಗೆ p 
FS ES 


HORTI 1580/HGM/2021-admn-Horti-sec 


dca 135Y 


!41320472021/Horti-R&l Sec 


ಅನುಬಂಧ - 3 


ವ್ಯಾಪ್ತಿಯಲ್ಲಿ ಬರುವ ನಿಗಮಮೆಂಡಳಿಗಳಿಗೆ ಕೇಂದ್ರ ಸರ್ಕಾರ, 


TTT, | fF 
pha 


ಜ್ಞ ಸರ್ಕಾರ ಹಾಗೂ ಇಚೆ ಕಚಿಗೇಂದ ಬಂದಿರುವ ಅನುದಾನದ ವಿವರ, ವೆಚ್ಚ ಹಾಗೂ ಉಳಿದಿರುವ ಅನದುನದ ವವ 


$/8/8 §/3/8/8/|sla 85/4 2 


ಕಳೆದ 5 ವರ್ಷಗಳಿಂದ ತೋಟಗಾರಿಕೆ ಇಲಾಖ ಹಾಗೂ ಇದರ 


HORT1/580/HGM/2021-admn-Honti-sec 
1413204/2021/ Horti-R&1 Sec 


FT ee te me — 
Came 

NN PN Cem Tes em [ee Sees 

TT EN EN EN EN EN EN EN EN NN NN 

| ms mona een mesa 


“R122 ಹೇ ಸಾಜ ವಿವರವು ಸೆಂಟರ್‌ 2021ರ ಅಂತ್ಯದವರೆಗಿನ ಪುಹಿತಿಯಾಗಿದ್ದು ಪ್ರಗತಿಯಲ್ಲಿಮುತ್ಪವೆ. 
“ಉಇಲಾಖೆಯತಿ ಅನುಷ್ಠಾನಿಗೊಳಿಸಲಾಗುದ ಕೇಂದ್ರ ಸುಲಿಸ್ಕೃತ ಯೋಜನೆಗಳಡಿ ಉಳಿಳಿಯಾಗುದೆ ಅನಾದಾಣದ ಮುಂದಿನ 
ವರ್ಜಗಳಲ್ಲಿ ಮುರುಬೌಬ್ಯೇಳರಿಸಿ ಉಯೋಗಿಸಲಾಗುತ್ಸಿದೆ. ಆದರಿಂದ ಕೋಷ್ಟಕದಲ್ಲಿ ಬರ್ಜಲಾರು ಅಂಳಿಕೆಯಾಗಿರುವ 
ಅನುವಾಸದನ್ನು ವಿನಿಯೋಗಿಸಲಾಗಿದೆ. 


wx 
DHL VE/ BUC MUU UL NN 


- 


> 
ಆ 
¥ 


ಅನುಬಂಧ 2 
ಕಳೆದ 5 ವರ್ಷಗಳಲ್ಲಿ ತೋಟಗಾರಿಕೆ ಇಲಾಖೆ ವ್ಯಾಪ್ತಿಯಲ್ಲಿ ಜಾರಿಯಲ್ಲಿರುವ ಯೋಜನೆಗಳ ವಿವರ 
ಯೋಜನೆ 
ಕೇಂದ್ರ ನೆರವಿನ ಯೋಜನೆಗಳು 
ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ 
ಹನಿ ನೀರಾವರಿ 


ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್‌ 

7 
| 8 [ಕೃಷಿಯಾಂತ್ರೀಕರಣ ಉಪ ಅಭಿಯಾನ 

ರಾಜ್ಯವಲಯ ಯೋಜನೆಗಳು 

| 1 [ನಿರ್ದೇಶನಮತ್ತು ಆಡಳಿತ 

ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪ ಯೋಜನೆ ಕಾಯ್ದೆ 2013 ರಡಿ ಬಳಕೆಯಾಗದೆ ಇರುವ 
ಮೊತ್ತ 

ಸಮಗ್ರ ತೋಟಗಾರಿಕಾ ಅಭಿವೃದ್ದಿ 


ಕೃಷಿ ಕ್ಷೇತ್ರ ಮತ್ತು ಸಸ್ಯವಾಟಿಕೆಗಳ ಅಭಿವೃದ್ಧಿ ಮತ್ತು ನಿರ್ವಹಣೆ 
ಇಲಾಖಾ ಪ್ರಯೋಗಶಾಲಿಗಳ ಅಭಿವೃದ್ಧಿ 


ತೋಟಗಾರಿಕೆ ಬೆಳೆಗಳ ಕೀಟ ಮತ್ತು ರೋಗಗಳ ಸಮಗ್ರ ನಿಯಂತ್ರಣ ಯೋಜನೆ 
ತೋಟಗಾರಿಕೆ ಕಟ್ಟಡಗಳು 


ಮಧುವನ ಮತ್ತು ಜೇನು ಸಾಕಾಣೆ ಅಭಿವೃದ್ಧಿ 
ಕೃಷಿ ಭಾಗ್ಯ (ತೋಟಗಾರಿಕೆ) 
ತೋಟಗಾರಿಕೆ ನಿಗಮ ಮತ್ತು ಮಂಡಳಿಗಳಿಗೆ ಸಹಾಯಧನ 


11 ಕರ್ನಾಟಕ ಜಲಾನಯನ ಅಭಿವೃದ್ಧಿ ಯೋಜನೆ -॥| (ಸುಜಲಾ-1॥) -ಇಎಪಿ 
| 12 [ತೋಟಗಾರಿಕೆ ಉದ್ಯಾನವನಗಳು ಮತ್ತು ತೋಟಗಳು 
ಕೀಟನಾಶಕ ಶೇಷ ವಿಶ್ಲೇಷಣೆ ಪ್ರಯೋಗಾಲಯ-ನಬಾಡ, 
| 14 |ಬಾಗಲಕೋಟೆಯಲ್ಲಿ ತೋಟಗಾರಿಕಾ ಏಶ್ವ ವಿದ್ಯಾಲಯ, 
Infrastructure for UHS Bagalakot. RIDF-XXl. 
| [ಜಿಲ್ಲಾವಲಯ ಯೋಜನೆಗಳು 
| 1 [ತೋಟಗಾರಿಕೆ ಬೆಳೆಗಳಿಗೆ ವಿಶೇಷ ಹನಿ ನೀರಾವರಿ 
ರಾಷ್ಟ್ರೀಯ ಎಣ್ಣೆಕಾಳು ಮತ್ತು ಎಣ್ಣೆ ತಾಳೆ ಅಭಿಯಾನ ಯೋಜನೆ 


| 3 [ತೋಟಗಾರಿಕೆ ಕಟ್ಟಡಗಳು 

| & | ತೋಟಗಾರಿಕೆ ಕ್ಷೇತ್ರಗಳ ನಿರ್ವಹಣೆ 
| 5 [ತೆಂಗು ಬೀಜಸಂಗ್ರಹಣೆ ಮತ್ತು ನರ್ಸರಿ ನಿರ್ವಹಣೆಗಾಗಿ ಯೋಜನೆ 
ಪ್ರಚಾರ ಮತ್ತು ಸಾಹಿತ್ಯ 

ಶೀಥಲ ಗೃಹಗಳಿಗೆ ಸಹಾಯಧನ ಯೋಜನೆ 


] 
8 [ಜೇನುಸಾಕಾಣಿಕೆ 
9 | 
ME WE 


ನ 


ರೈತರಿಗೆ ತರಬೇತಿ 


ತೋಟಗಾರಿಕೆ ರು 
(ಯೋಜನೆ) 


py 


